ಕರ್ನಾಟಿಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


ಶ್ರೀಸುನೀಲ್‌ ಸುಬ್ರಮಣಿ ಎಂಪಿ | 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [: 


339 


ಉತ್ತರಿಸ ಬೇಕಾದ ದಿನಾಂಕ 


bಥ೦3.2020 


ಉತ್ತರಿಸುವ ಸಜಿವರು 


| : | ವಿ.ಸೋಮಣ್ಣ, ವಸತಿ ಸಚಿವರು 


ಸಂಖ್ಯೆ 


ಪ್ರಶ್ನೆ 


ಉತ್ತರ 


ಗ್ರಾಮ ಪಂಚಾಯಿತಿಗಳಲ್ಲಿ 
ವಸತಿ ಯೋಜನೆಗಳ 
ಫಲಾನುಭವಿಗಳ 
ಆಯ್ಕೆಯಲ್ಲಿನ ನಿಬಂಧನೆ 
ಹಾಗೂ ನಿಯಮಗಳೇನು; 
(ವಿವರ ನೀಡುವುದು). 


ಯೋಜನೆಯಡಿಯಲ್ಲಿ, 
ಅರ್ಹತೆ ಮತ್ತು 
ವಿವರಗಳನ್ನು 


ಸರ್ಕಾರವು ವಿವಿಧ ವಸತಿ 
ಫಲಾನುಭವಿಗಳ ಆಯ್ಕೆಗೆ 
ಮಾನದಂಡಗಳನ್ನು ವಿಗದಿಪಡಿಸಿದ್ದು, 
ಅನುಬಂಧದಲ್ಲಿ ಲಗತ್ತಿಸಿದೆ 


ವಿವಿಧ ವಸತಿ ಯೋಜನೆಯಗಳಡಿ ಗ್ರಾಮ ಪಂಚಾಯಿತಿಗೆ 
ನಿಗದಿ ಪಡಿಸಿದ ಗುರಿಗೆ ಎದುರಾಗಿ ಫಲಾನುಭವಿಗಳನ್ನು 
ಗ್ರಾಮ ಸಭೆಗಳ ಮೂಲಕ ಆಯ್ಕೆಗೊಳಿಸಲಾಗುತಿದೆ. 


(ಆ) 


ಒಬ್ಬ ಫಲಾನುಭವಿಯ 
ಎರಡು ಮೂರು ಬಾರಿ ಬೇರೆ 
ಬೇರೆ ಆಶ್ರಯ 
ಯೋಜನೆಗಳಲ್ಲಿ 
ಮನೆಗಳನ್ನು 
ಇದಕ್ಕೆ 
ಯಾರು; 
ಅನುದಾನವನ್ನು 
ಪಡೆಯಲು 
ನಿಯಮಗಳೇನು; 


ಪಡೆದಿದ್ಮರೆ 
ಹೊಣೆಗಾರರು 
ಅವರಿಂದ 
ವಾಪಸ್‌ 
ಇರುವ 


ಎರಡು ಮೂರು ಬಾರಿ ವಸತಿ ಯೋಜನೆಯಲ್ಲಿ ಮನೆ 
ಪಡೆದಿರುವಂತಹ ಫಲಾನುಭವಿಗಳಿಂದ ಅನುದಾನವನ್ನು 
ಈ ಕೆಳಕಂಡತೆ ವಾಪಸ್‌ ಪಡೆಯಲು ಕ್ರಮವಹಿಸಲು ಮುಖ್ಯ 
ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ 
ಇವರಿಗೆ ತಿಳಿಸಲಾಗಿದೆ. 


1. ಗ್ರಾಮೀಣ ವಸತಿ ಯೋಜನೆಗಳಡಿ ಆಯ್ಕೆಯಾದ 
ಫಲಾನುಭವಿ ಅನರ್ಹರಿರುವ ಬಗ್ಗೆ ಹಾಗೂ ಅರ್ಹತೆ 
ಹೊಂದಿಲ್ಲದಿರುವ ಬಗ್ಗೆ ಯಾವುದೇ 
ಸಾರ್ವಜನಿಕರಿಂದ/ಜನಪ್ರತಿನಿಧಿಗಳಿಂದ/ಗಣ್ಯವ್ಯಕ್ತಿಗಳಿಂ 


ದ ದೂರು ಬಂದಲ್ಲಿ ಸಂಬಂಧಪಟ್ಟಿ ಜಿಲ್ಲಾ 
ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು 
ಅಥವಾ ತಾಲ್ಲೂಕು ಪಂಚಾಯಿತಿ 


ಕಾರ್ಯನಿರ್ವಹಣಾಧಿಕಾರಿಗಳು ಅಧಿಕೃತ ದಾಖಲೆಗಳ 
ಆಧಾರದ ಮೇಲೆ ಪರಿಶೀಲಿಸಿ (ಅಗತ್ಯವಿದ್ದಲ್ಲಿ ಸ್ಥಳ ತನಿಖೆ 


ಮಾಡಿ) ಫಲಾನುಭವಿಯು ವಿಗದಿಪಡಿಸಿದ 
ಅರ್ಹತೆಯನ್ನು ಹೊಂದಿಲ್ಲದಿರುವುದು ಕಂಡುಬಂದಲ್ಲಿ, 
ಅಂತಹ ಫಲಾನುಭವಿಯನ್ನು ರದ್ದುಪಡಿಸಲು 
ಕ್ರಮವಹಿಸಲಾಗುತ್ತದೆ. 


2. ಒಂದು ವೇಳೆ ಅಂತಹ ಫಲಾನುಭವಿಗಳಿಗೆ ಅನುದಾನ 
ಬಿಡುಗಡೆಗೊಂಡಿದ್ದಲ್ಲಿ ಶೇಕಡ 11%ರ ಬಡ್ಡಿ ಸಮೇತ 
ಒಂದೇ ಕಂತಿನಲ್ಲಿ ವಸೂಲಿ ಮಾಡಿ ಸರ್ಕಾರಕ್ಕೆ ಜಮಾ 
ಮಾಡುವುದು. ಗ್ರಾಮಪಂಚಾಯಿತಿಯಲ್ಲಿ ಅಂತಹ 
ಅನರ್ಹರನ್ನು ಆಯ್ಕೆಗೊಳಿಸಿದವರ ಮೇಲೆ 
ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ 
ಕಾಯಿದೆ ಪ್ರಕಾರ ಶಿಸ್ತು ಕಮ ವಹಿಸಲಾಗುತ್ತದೆ. 


Page 1of2 


[ಸ ಪ್ರಶ್ನೆ ಉತ್ತರ 

(ಇ) | ಗ್ರಾಮ ಪಂಚಾಯಿತಿ | ಗ್ರಾಮ ಪಂಚಾಯಿತಿ ಸದಸ್ಯ ಅಥವಾ ಮಾಜಿ ಸದ್ಯಸರು ಎರಡೂ ಮೂರು ಬಾರಿ 
ಸದಸ್ಯ ಅಥವಾ ಮಾಜಿ | ಬೇರೆ ಬೇರೆ ವಸತಿ ಯೋಜನೆಗಳಲ್ಲಿ ಮನೆಗಳನ್ನು ಪಡೆದಿದ್ದಲ್ಲಿ ಅವರ ಮೇಲೆ 
ಸದ್ಯಸರೇ ಎರಡೂ | ತೆಗೆದುಕೊಳ್ಳುವ ಕಾನೂನು ಕ್ರಮಗಳು ಈ ಕೆಳಕಂಡತಿವೆ. 
ಮೂರು ಬಾರಿ ಬೇರೆ 
ಬೇರೆ ಆಶ್ರಯ | 1. ಒಂದು ವೇಳೆ ವಸತಿ ಯೋಜನೆಯ ಮಾರ್ಗಸೂಚಿಗಳನ್ನು ಉಲ್ಲಂಘನೆ ಮಾಡಿ, 
ಯೋಜನೆಗಳಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ವಸತಿ ಸೌಕರ್ಯ ಪಡೆದುಕೊಂಡಿದಲ್ಲಿ, 
ಮನೆಗಳನ್ನು ಸದರಿಯವರ ಮೇಲೆ ಕ್ರಿಮಿನಲ್‌ ಮೊಕದ್ದಮೆ ಹೂಡಿ ಕುಮ 
ಪಡೆದಿದ್ದಲ್ಲಿ ಅವರ ಕೈಗೊಳ್ಳಲಾಗುತ್ತದೆ. 
ಮೇಲೆ ತೆಗೆದುಕೊಳ್ಳುವ | 2. ಒಂದು ವೇಳೆ ಅನುದಾನ ಬಿಡುಗಡೆಯಾಗಿದ್ದಲ್ಲಿ ಶೇಕಡ 11%ರ ಬಡ್ಡಿ ಸಮೇತ 
ಕಾನೂನು ಒಂದೇ ಕಂತಿನಲ್ಲಿ ವಸೂಲಿ ಮಾಡಿ ಸರ್ಕಾರಕ್ಕೆ ಜಮಾ ಮಾಡುವುದು. 
ಕ್ರಮಗಳೇನು; (ವಿವರ ಗ್ರಾಮಪಂಚಾಯಿತಿಯಲ್ಲಿ ಅಂತಹ ಅನರ್ಹರನ್ನು ಆಯ್ಕೆಗೊಳಿಸಿದವರ 
ನೀಡುವುದು) ಮೇಲೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಕಾಯಿದೆ ಪ್ರಕಾರ 

ಶಿಸ್ತು ಕಮ ವಹಿಸಲಾಗುತ್ತದೆ. 

(ಈ |ಈ ಕುರಿತಾಗಿ | ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲ್ಲೂಕಿನ ಕಮತನೂರು ಗ್ರಾಮ ಪಂಚಾಯತಿ 
ರಾಜ್ಯದಲ್ಲಿ ಸರ್ಕಾರದ | ವ್ಯಾಪ್ತಿಯಲ್ಲಿ ಅಧ್ಯಕ್ಷರು ಎರಡು ಬಾರಿ ಮನೆ ಪಡೆದುಕೊಂಡ ಪ್ರಕರಣದಲ್ಲಿ ಇವರ 
ಗಮನಕ್ಕೆ ಬಂದ | ಸದಸ್ಯತ್ತ  ಅನರ್ಹಗೊಳಿಸಲಾಗಿದೆ ಹಾಗೂ ಅವರಿಂದ ಎರಡನೇ ಬಾರಿ 
ಪ್ರಕರಣಗಳು ಎಷ್ಟು; | ಪಡೆದುಕೊಂಡ ಅನುದಾನ ರೂ.20,000/-ಗಳನ್ನು ಮರಳಿ ಭರಣ ಮಾಡಲಾಗಿದೆ. 
ಅಂತಹ ಪ್ರಕರಣ ಬಗ್ಗೆ | ಬೆಳಗಾವಿ ಜಿಲ್ಲೆಯನ್ನು ಹೊರತುಪಡಿಸಿ ಇನ್ನುಳಿದ ಜಿಲ್ಲೆಗಳಿಂದ ಇಂತಹ 
ಸರ್ಕಾರ ಪ್ರಕರಣಗಳು ಕಂಡು ಬಂದಿರುವುದಿಲ್ಲ. 
ತೆಗೆದುಕೊಂಡ 
ಕ್ರಮಗಳೇನ? (ಮಾಹಿತಿ | ವಿವಿಧ ವಸತಿ ಯೋಜನೆಗಳಡಿ ಆಯ್ಕೆಯಾಗುತ್ತಿರುವ ಫಲಾನುಭವಿಗಳನ್ನು 
ನೀಡುವುದು) ರದ್ದುಪಡಿಸಲು ಹೊರಡಿಸಿರುವ ಮಾರ್ಗಸೂಚಿ: ಅಥವಾ ಸುತ್ತೋಲೆಯನ್ನು 

ಒದಗಿಸಲು ಮಾನ್ಯ ಉಚ್ಛ್ಚನ್ಯಾಯಲಯವು ಸೂಚಿಸಿದ ಹಿನ್ನೆಲೆಯಲ್ಲಿ ದಿನಾಂಕ: 

30.01.2019 ರ ಸರ್ಕಾರಿ ಆದೇಶದ ರೀತ್ಯಾ ಅನರ್ಹ ಫಲಾನುಭವಿಗಳನ್ನು 

ರದ್ದುಪಡಿಸಲು ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 

1. ಗ್ರಾಮೀಣ ವಸತಿ ಯೋಜನೆಗಳಡಿ ಆಯ್ಕೆಯಾದ ಫಲಾನುಭವಿ ಅನರ್ಹರಿರುವ 
ಬಗ್ಗೆ ಹಾಗೂ ಅರ್ಹತೆ ಹೊಂದಿಲ್ಲದಿರುವ ಬಗ್ಗೆ ಯಾವುದೇ 
ಸಾರ್ವಜನಿಕರಿಂದ/ಜನಪ್ರತಿನಿಧಿಗಳಿಂದ/ಗಣ್ಯವ್ಯಕ್ತಿಗಳಿಂದ ದೂರು ಬಂದಲ್ಲಿ, 
ಸಂಬಂಧಪಟ್ಟಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು 
ಅಥವಾ ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಅಧಿಕೃತ 
ದಾಖಲೆಗಳ ಆಧಾರದ ಮೇಲೆ ಪರಿಶೀಲಿಸಿ (ಅಗತ್ಯವಿದ್ದಲ್ಲಿ ಸ್ಥಳ ತನಿಖೆ ಮಾಡಿ) 
ಫಲಾನುಭವಿಯು ನಿಗದಿಪಡಿಸಿದ ಅರ್ಹತೆಯನ್ನು ಹೊಂದಿಲ್ಲದಿರುವುದು 
ಕಂಡುಬಂದಲ್ಲಿ ಅಂತಹ ಫಲಾನುಭವಿಯನ್ನು ರದ್ದುಪಡಿಸಲು 
ಕ್ರಮವಹಿಸಲಾಗುತ್ತದೆ. 

2. ಒಂದು ವೇಳೆ ಅಂತಹ ಫಲಾನುಭವಿಗಳಿಗೆ ಅನುದಾನ ಬಿಡುಗಡೆಗೊಂಡಿದಲ್ಲಿ 
ಶೇಕಡ 11%ರ ಬಡ್ಡಿ ಸಮೇತ ಒಂದೇ ಕಂತಿನಲ್ಲಿ ವಸೂಲಿ ಮಾಡಿ ಸರ್ಕಾರಕ್ಕೆ 
ಜಮಾ ಮಾಡುವುದು. ಗ್ರಾಮಪಂಚಾಯಿತಿಯಲ್ಲಿ ಅಂತಹ ಅನರ್ಹರನ್ನು 
ಆಯ್ಕೆಗೊಳಿಸಿದವರ ಮೇಲೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ 
ಕಾಯಿದೆ ಪ್ರಕಾರ ಶಿಸ್ತು ಕ್ರಮ ವಹಿಸಲಾಗುತ್ತದೆ. 

NN ಮ 
ವಇಂ92ಹೆಚ್‌ಎಎಂ 2020 (ವಿ.ಸೋಮಣ್ಣ) ~ 


ವಸತಿ ಸಚಿವರು 


Page 2of2 


ಅಮಬಂ 


ಗ್ರಾಮ ಪಂಚಾಯಿತಿಗಳಲ್ಲಿ ವಸತಿ ಯೋಜನೆಗಳ ಫಲಾನುಭವಿಗಳ ಆಯ್ಕೆಯ ವಿಧಾನ 


>» ಅರ್ಜಿದಾರರು ಕಡ್ಡಾಯವಾಗಿ ಮಹಿಳೆಯಾಗಿರಬೇಕು ಮಾಜಿ ಯೋಧರು, ವಿಧುರರು, 
ಅಂಗವಿಕಲರು ಮತ್ತು ಹಿರಿಯ ನಾಗರೀಕರಾಗಿದ್ದಲ್ಲಿ ಪುರುಷರು ಸಹಾ ಅರ್ಹರಾಗಿರುತ್ತಾರೆ. 


> 2018ನೇ ಸಾಲಿನ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನಯ ಗುರುತಿಸಲಾದ ವಸತಿ 
ರಹಿತರ ಸಮೀಕ್ಲೆಯ ಪಟ್ಟಿಯಲ್ಲಿದ್ದು, ಸ್ವಂತ ನಿವೇಶನ ಹೊಂದಿರಬೇಕು. 


> ಅರ್ಜಿದಾರರ ಕುಂಟುಂಬವು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದ್ದು, 
ವಾರ್ಷಿಕ ಆದಾಯವು ಗ್ರಾಮೀಣ ಪುದೇಶದವರಾಗಿದಲ್ಲಿ ರೂ. 32000/- ಕ್ಕಿಂತ ಕಡಿಮೆ 
ಇರಬೇಕು. 


> ಅರ್ಜಿದಾರರ ಕುಟುಂಬವು ವಸತಿರಹಿತರಾಗಿದ್ದು, ಅರ್ಜಿದಾರರು ಅಥವಾ ಕುಂಟುಬದ 
ಯಾವುದೇ ಸದ್ಯಸರು ಹೆಸರಿನಲ್ಲಿ ಕರ್ನಾಟಕದ ಯಾವುದೇ ಭಾಗದಲ್ಲಿ ಸ್ಫ್ಥಂತ ಮನೆಯನ್ನು 
ಹೊಂದಿರಬಾರದು. ಶಿಥಿಲಗೊಂಡ ಮನೆ ಅಥವಾ ಗುಡಿಸಲಿನಲ್ಲಿ ವಾಸಿಸುತ್ತಿರುವವರು 
ಅರ್ಹರಾಗಿರುತ್ತಾರೆ. 


> ಅರ್ಜಿದಾರರು ಸ್ವಂತ ನಿವೇಶನ ಹೊಂದಿದ್ದು ನಿವೇಶನಕ್ಕೆ ಸಂಬಂಧಿಸಿದಂತೆ ಖಾತೆ 
ಹೊಂದಿರಬೇಕು (ಪಾರಂಪರಿಕ ಅರಣ್ಯ ಹಕ್ಕುಗಳ ಕಾಯ್ದೆಯನ್ವಯ ಜಿಲ್ಲಾ ಸಮಿತಿಯಿಂದ 
ನೀಡಲಾದ ಹಕ್ಕುಪತ್ರ ಪಡೆದಿದ್ದಲ್ಲಿ ವಸತಿ ಸೌಕರ್ಯ ಪಡೆಯಲು ಪರಿಗಣಿಸಬಹುದಾಗಿದೆ) 


> ಬೇರೆ ಯಾವುದೇ ಯೋಜನೆ! ಇಲಾಖೆಯಿಂದ ಈಗಾಗಲೇ ವಸತಿ ಸೌಲಭ್ಯ ಪಡೆದಿರಬಾರದು. 


» ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ಗ್ರಾಯಡಿ ವಸತಿ ಸೌಲಭ್ಯ ಪಡೆಯಲು ಕೇಂದ್ರ 
ಸರ್ಕಾರದಿಂದ ನೀಡಲಾದ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಜನಗಣತಿ 2011ರ 
ಪಟ್ಟಿಯಲ್ಲಿ ಹೆಸರು ಸೇರಿರಬೇಕು. 


> ಡಾ.ಬಿ.ಆರ್‌.ಅಂಬೇಡ್ಕರ್‌ ವಸತಿ ಯೋಜನೆಯಡಿ ವಸತಿ ಸೌಲಭ್ಯ ಪಡೆಯಲು ಪರಿಶಿಷ್ಟ 
ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗಕ್ಕೆ ಸೇರಿದವರಾಗಿರಬೇಕು. ಈ ವರ್ಗದ ವಸತಿ 
ರಹಿತರಿಗೆ ಬೇಡಿಕೆ ಆಧಾರಿತವಾಗಿ ವಸತಿ ಕಲ್ಪಿಸಲಾಗುವುದು. (2017-18) 


